' ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಗಣಳಂಿಂತಿಕ್ಳಿ 


ಕರ್ನಾಟಕ ವಿಧಾನ ಪರಿಷತ್ತು 

: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
: 130 

: 08-03-2022 
pe N 

: ಸಹಕಾರ ಸಚಿವರು 


ಕ್ರಸಂ ಪ್ರ್ನೆ ಉತ್ತರ 
ಅ) ನಡಗ ಜರ ಸ್‌ ಜಿಲ್ಲೆಯ ಸಹಕಾರ ಸಂಘಗಳಿಗೆ ಸರ್ಕಾರದಿಂದ ಬರಲು ಬಾಕಿ 


ಸಂಘಗಳಿಗೆ ಸರ್ಕಾರದಿಂದ ಬರಲು 
ಬಾಕಿ ಇರುವ ಬಡ್ಡಿ ಸಹಾಯಧನ 
ಇದುವರೆಗೂ oo 
ಬಿಡುಗಡೆಯಾಗದಿರುವುದರಿಂದ, 
ಜಿಲ್ಲೆಯಲ್ಲಿರುವ ಸಹಕಾರ ಸಂಘಗಳ 
ವೃವಹಾರ ಹಾಗೂ ಅಭಿವೃದ್ಧಿಗೆ 
ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಆ) 


ಕೊಡಗು ಜಿಲ್ಲೆಯ ಸಹಾರ 
ಸಂಘಗಳಿಗೆ ಸರ್ಕಾರದಿಂದ ಬರಲು 
ಬಾಕಿ ಇರುವ ಹಣದ ಮೊತ್ತದ 
ವಿವರಗಳೇನು; (ಸಂಪೂರ್ಣ ವಿವರ 
ನೀಡುವುದು) 


ಇರುವ ಕೃಷಿ ಸಾಲಗಳ ಮೇಲಿನ ಬಡ್ಡಿ ಸಹಾಯಭನ ಇದುವರೆಗೂ 
ಬಿಡುಗಡೆಯಾಗದಿರುವುದರಿಂದ ಜಿಲ್ಲೆಯಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳ ವ್ಯವಹಾರ ಹಾಗೂ ಅಭಿವೃದ್ಧಿಗೆ ತೊಂದಧರೆಯಾಗಿರುವುದಿಲ್ಲ. 


ಕೃಷಿ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಜಿಲ್ಲಾ 
ಕೇಂದ್ರ ಸಹಕಾರ ಬ್ಯಾಂಕ್‌(ಡಿಸಿಸಿ)ಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘ (ಪ್ಯಾಕ್ಸ್‌)ಗಳಿಂದ ರೈತರು ಪಾವತಿಸಿದ ಅಸಲನ್ನು ಮಾತ್ರ ಜಮಾ 
ತೆಗೆದುಕೊಂಡು, ಯಾವುದೇ "ಬಡ್ಡಿಯನ್ನು ವಸೂಲು ಮಾಡದೇ ಸರ್ಕಾರದಿಂದ. 
ಬಿಡುಗಡೆಯಾಗುವ ಬಡ್ಡಿ ಸಹಾಯಧನವನ್ನು ಮಾತ್ರ ಜಮಾ 


ಪಡೆಯಬೇಕಾಗಿರುವುದರಿಂದ ಪ್ಯಾಕ್ಸ್‌ಗಳಿಗೆ ತೊಂದರೆಯಾಗುವುದಿಲ್ಲ. 


ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಕೃಷಿ ಸಾಲಗಳ ಬಡ್ಡಿ 
ಸಹಾಯಧನ ಯೋಜನೆಯಲ್ಲಿ 2021-22 ನೇ ಸಾಲಿನಲ್ಲಿ ಜನವರಿ 
ಅಂತ್ಯದವರೆಗೆ ರೂ.20.31 ಕೋಟಿಗಳ ಬಡ್ಡಿ ಸಹಾಯಧನ ಬಿಡುಗಡೆ 
ಮಾಡಿದ್ದು. ಇದರಲ್ಲಿ ರೂ.8.02 ಕೋಟಿಗಳನ್ನು ಪ್ಯಾಕ್ಸ್‌ ಮಾರ್ಜಿನ್‌ ಮೊತ್ತವಾಗಿ 
ಡಿಸಿಸಿ ಬ್ಯಾಂಕಿನಿಂದ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಬಾಕಿ ಉಳಿದ 
ರೂ.28.62 ಕೋಟಿಗಳಲ್ಲಿ ದಿ:05.03.2022 ರಂದು ರೂ.2592 ಕೋಟಿ 
ಅನುದಾನವನ್ನು ಡಿಸಿಸಿ ಬ್ಯಾಂಕಿಗೆ ಬಿಡುಗಡೆ ಮಾಡಿದ್ದು, ಎರಡು 
ದಿನದೊಳಗಾಗಿ ಪ್ಯಾಕ್ಸ್‌ ಮಾರ್ಜಿನ್‌ ಮೊತ್ತವನ್ನು ಡಿಸಿಸಿ ಬ್ಯಾಂಕಿನಿಂದ ಬಿಡುಗಡೆ 
ಮಾಡಲಾಗುವುದು. ರೂ.2.70 ಕೋಟಿಗಳು ಮಾತ್ರ ಡಿಸಿಸಿ ಬ್ಯಾಂಕಿಗೆ 
ಬಿಡುಗಡೆಗೆ ಬಾಕಿ ಉಳಿಯುತ್ತದೆ. 


ಇ) 


-|-ಕಾಲಮಿತಿಯೊಳಗೆ......-...... 
ಮಾಡಲಾಗುವುದು? 


ಜಿಲ್ಲೆಯ ಸಹಕಾರ `ಸಂಘಗಳಗೆ 
ಸರ್ಕಾರದಿಂದ ಬರಲು ಬಾಕಿ 
ಇರುವ ಮೊತ್ತವನ್ನು ಯಾವ 
ಬಿಡುಗಡೆ- 


ಬಡ್ಡಿ' ಸಹಾಯಧನ ನಗರ ನಿರಂತರ ಕಮವಾಗಿದ್ದು, ಕಾಲಕಾಲಿಕ್ಕೆ 
ಬಿಡುಗಡೆ ಮಾಡಲಾಗುತ್ತಿದೆ. ಬಿಡುಗಡೆಗೆ ಬಾಕಿ "ಉಳಿಯುವ ಮೊತ್ತವನ್ನು 
2022-23 ನೇ ಸಾಲಿನ ಮೊದಲನೇ ತ್ರೈಮಾಸಿಕದಲ್ಲಿ ಬಿಡುಗಡೆ 


ಸಂಖ್ಯೆ : ಸಿಒ 83 ಸಿಎಲ್‌ಎಸ್‌ 


2022 


ಕ್‌ 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


aim 


